ಕರ್ನಾಟಕ ವಿಧಾನ ಪರಿಷತ್ತು 


1) ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
2) ಸದಸ್ಯರ ಹೆಸರು 

3) ಉತ್ತರಿಸುವ ದಿನಾಂಕ 

4) ಉತ್ತರಿಸಬೇಕಾದ ಸಚಿವರು 


: 1387 

: ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕೇತು 

: 18-03-2020 

: ಮುಜರಾಯಿ, ಮೀನುಗಾರಿಕೆ ಹಾಗೂ ಬಂದರು 
ಮತ್ತು ಒಳನಾಡು ಜಲಸಾರಿಗೆ ಸಚಿವರು 


ಪ್ರಶ್ನೆ ಉತ್ತರ 
ಅ) | ರಾಜ್ಯದಲ್ಲಿ ಮತ್ತ ರಾಜ್ಯದಲ್ಲಿ ನಬಾರ್ಡ್‌ ಸಹಯೋಗದೊಂದಿಗೆ 
ಉಪಹಾರ ಕೇಂದ್ರಗಳನ್ನು | ಆರ್‌ಐಡಿಎಫ್‌ ಯೋಜನೆಯಡಿ ಒಟ್ಟು ರೂ'5.00 ಕೋಟಿ 
ಸ್ಥಾಪಿಸಲು ಉದ್ದೇಶಿಸ ವೆಚ್ಚದಲ್ಲಿ 12 ಕೇಂದ್ರಗಳಲ್ಲಿ ಮತ್ಯದರ್ಶಿನಿ ಮೀನು 
ಲಾಗಿದೆಯೆಣಿ; ಉಪಾಹಾರ ಗೃಹಗಳನ್ನು ನಿರ್ಮಾಣ ಮಾಡಲು 
ಉದ್ದೇಶಿಸಿದ್ದು, ಈ ಬಗೆ ಪರಿಶೀಲಿಸಲಾಗುತ್ತಿದೆ. 
ಆ) | ಸದರಿ ಉಪಹಾರ ನಿಗಮದ ಮತ್ಯದರ್ಶಿನಿಗಳಲ್ಲಿ ತಾಜಾ ಮೀನು 
ಕೇಂದ್ರಗಳ ಯೋಜನೆಯ ಮಾರಾಟ, ಮೀನಿನ ಮೌಲ್ಯವರ್ಧಿತ ಉತ್ಪನ್ನಗಳ ಮಾರಾಟ, 
ರೂಪುರೇಷೆಗಳೇನು ಮೀನು ಉಪಾಹಾರ ಗೃಹ, ಅಲಂಕಾರಿಕಾ ಮೀನುಗಳು 


ಹಾಗೂ ಇದಕ್ಕೆ ತಗಲುವ 


ಮತ್ತು ಇದಕೆ ಸಂಬಂಧಿಸಿದ ಪೂರಕ ಸಾಮಾಗಿಗಳ 


ಅಂದಾಜು ಮೊತ್ತವೆಷ್ಟು; 
(ವಿವರ ನೀಡುವುದು) 


ಮಾರಾಟ ಮಾಡಿ ಗ್ರಾಹಕರಿಗೆ ಒಂದೇ ಸೂರಿನಡಿ ವಿವಿಧ 
ಸೌಲಭ್ಯಗಳನ್ನು ಒದಗಿಸಲು ಉದ್ದೇಶಿಸಲಾಗಿದೆ. ನಿಗಮದ 
ಎಲ್ಲಾ ಮತ್ಯದರ್ಶಿನಿಗಳನ್ನು ಏಕ ರೂಪದ ವಿನ್ಯಾಸದಡಿ 
ನಿರ್ಮಿಸಲು ಉದ್ದೇಶಿಸಲಾಗಿದೆ. ಪ್ರತಿ ಮತ್ಯ್ಯದರ್ಶಿನಿಯ 
ಅಂದಾಜು ವೆಚ್ಚ ಸುಮಾರು ರೂ.1.25 ಕೋಟಿಗಳಾಗಿರುತ್ತದೆ. 


ಇ) | ಯಾವ ಕಾಲಮಿತಿಯಲ್ಲಿ 
ಉಪಹಾರ ಕೇಂದ್ರಗಳನ್ನು 
ಯಾವ ಯಾವ ಸ್ಮಳಗಳಲ್ಲಿ 
ಪ್ರಾರಂಭಿಸಲಾಗುವುದು? 


ನಬಾರ್ಡ್‌ ಬಂದ ಮಂಜೂರಾತಿ ದೊರೆತನ೦ತರ ಈ 
ಕೆಳಕಂಡ ನಗರಗಳಲ್ಲಿ ನಿಗಮದಿಂದ ಮತ್ಯದರ್ಶಿನಿ 
ಮಳಿಗೆಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. 


ಮಂಗಳೂರು, ಕುಂದಾಪುರ, ಉಡುಪಿ, ಮೈಸೂರು, 
ಕಲ್ಬುರ್ಗಿ, ಬೆಳಗಾಂ ಹಾಸನ, ಹುಬ್ಮಳ್ಳಿ/ಧಾರವಾಡ, 
ವಿಜಯಪುರ, ತುಮಕೂರು, ಶಿವಮೊಗ್ಗ ಮತ್ತು 
ರಾಯಚೂರು. 


ಸಂಖ್ಯೆ: ಪಸಂಮೀ ಇ-77 ಮೀಇಯೋ 2020 


Po 


ಮುಜರಾಯಿ, ಮೀನುಗಾರಿಕೆ ಹಾಗೂ 
ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರು 


